ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2047 

ಸದಸ್ಯರ ಹೆಸರು ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸುವ ದಿನಾಂಕ 24.03.2021 

ಉತ್ತರಿಸುವ ಸಚಿವರು ಕಂದಾಯ ಸಚಿವರು 

ಕ್ರಮ 

ಸಂಖ್ಯೆ ಪ್ರಶ್ನೆ ಉತ್ತರ 

(ಅ) | ಕೊಡಗು ಜಿಲ್ಲೆಯಲ್ಲಿ 2012-13 ರಲ್ಲಿ ಅಕ್ರಮ | ಹ್ಞೂಡಗು ಜಿಲ್ಲೆಯಲ್ಲಿ: 2012-13 ಠಲ್ಲಿ ಅಕ್ಸಮ 
ಸಕ್ರಮದ ಅಡಿಯಲ್ಲಿ ಎಷ್ಟು ಜನ ರೈತರಿಗೆ | ಸಕ್ರಮದ ಅಡಿಯಲ್ಲಿ 733 ಜನ ರೈತರಿಗೆ 
ಸಾಗುವಳಿ ಚೀಟಿಯನ್ನು ನೀಡಲಾಗಿದೆ; ಸಾಗುವಳಿ ಚೀಟಿಯನ್ನು ನೀಡಲಾಗಿದೆ. 

ತಾಲ್ಲೂಕುವಾರು ವಿವರಗಳು ಈ ಕೆಳಕಂಡಂತಿದೆ: 

ಸಾಗುವಳಿ 

ಕ್ರಮ ಚೀಟಿ 
ಸಂಖ್ಯ | ತೌಲೂಸುಗಳು | ಫ್ರಡ್ರದ 
ಸಂಖ್ಯೆ 

1 | ಮಡಿಕೇರಿ 26 

2 | ಸೋಮಖಬಾರಪೇಟೆ | 27 

3 | ವಿರಾಜಪೇಟೆ 436 

ಒಟ್ಟಿ] 733 

(ಆ) | ಈ ರೀತಿ ಸಾಗುವಳಿ ಚೀಟಿಯನ್ನು ಪಡೆದ | ಸಾಗುವಳಿ ಚೀಟಿಯನ್ನು ಪಡೆದಿರುವ ಎಲ್ಲಾ 733 
ಎಷ್ಟು ಜನ ರೈತರ ಹೆಸರಿಗೆ ಆರ್‌ಟಿಸಿ | ರೈತರ ಹೆಸರಿಗೆ ಆರ್‌.ಟಿ.ಸಿ. ಬಂದಿರುತ್ತದೆ. 
ಬಂದಿದೆ; 

(ಇ) | ಸದರಿ ರೈತರು ಪಡೆದಿರುವ ಆರ್‌ಟಿಸಿ ಗಳನ್ನು | ಸದರಿ ಪ್ರಕರಣಗಳ ಪೈಕ ಅನಧಿಕೃತವಾಗಿ 
ರದ್ದುಪಡಿಸಲಾಗಿದೆಯೇ; ಮಂಜೂರಾಗಿರುವ 206 ಪ್ರಕರಣಗಳಲ್ಲಿ 

ಕರ್ನಾಟಕ ಭೂ ಕಂದಾಯ ವಿಯಮಗಳು, 
1966ರ ನಿಯಮ 108(ಕೆ) ರನ್ಸಯ 
ಉಪವಿಭಾಗಾಧಿಕಾರಿಗಳ” ನ್ಯಾಯಾಲಯದಲ್ಲಿ 
ವಿಚಾರಣೆ ನಡೆಸಿ ಪಹಣಿಗಳನ್ನು 
ರದ್ದುಪಡಿಸಲಾಗಿದೆ. 

(ಈ) | 2015-16 ರಲ್ಲಿ ಸದರಿ ಸಾಗುವಳಿ ಚೀಟಿ] 2015-16 ರಲ್ಲಿ ಸದರಿ ಸಾಗುವಳಿ ಚೀಟಿ ಹಾಗೂ 
ಹಾಗೂ ಆರ್‌ಟಿಸಿಗಳನ್ನು ನೀಡಲು | ಆರ್‌ಟಿಸಿಗಳನ್ನು ನೀಡಲು ಆದೇಶ 
ಹೊರಡಿಸಿರುವ ಆದೇಶವನ್ನು | ಹೊಡಿಸಿರುವುದಿಲ್ಲ. 
ರದ್ದುಪಡಿಸಲಾಗಿದೆಯೇ? 


(ಕಡತ ಸಂಖ್ಯೆ:ಕೆ೦ಇ 8 ಎಲ್‌ಜಿಓ 2021) 


ಸಂ ರ್‌ 


ರ್‌.ಅಶೋತ) 


c 


ಕಂದಾಯ ಸಜಿವರು. 


